ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 312 
WFR ಶ್ರೀ ಎಸ್‌. ನಾಗರಾಜ್‌ |] 
ಕಾನ ನಿರಿಸ್ಪರ ಹೆಸರು (ಸಂದೇಶ್‌ ನಾಗರಾಜ್‌) 
ಉತ್ತರಿಸಬೇಕಾದ ದಿನಾಂಕ - 09.12.2020 
ಉತ್ತರಿಸುವ ಸಚಿವರು ವಸತಿ'ಸಚಿವರು 

ಸ ಪ್ರಶ್ನೆ ಉತ್ತರ . 

ಅ | ಚಾಮರಾಜನಗರದಲ್ಲಿ ವಸತಿ | ಕರ್ನಾಟಕ ಗೃಹ ಮಂಡಳಿ ವತಿಯಿಂದ 
ಇಲಾಖೆ ಅಥವಾ ಹೌಸಿಂಗ್‌ | ನಿವೇಶನಗಳನ್ನು ರಚನೆ ಮಾಡಿ ಟೌನ್‌ಶಿಪ್‌ 
ಬೋರ್ಡ್‌ | ವತಿಯಿಂದ | ನಿರ್ಮಿಸಲು ಯೋಜನೆಯನ್ನು ರೂಪಿಸಲಾಗಿದೆ. 
| ನಿವೇಶನಗಳನ್ನು ರಚನೆ ಮಾಡಿ, | | 
ಟೌನ್‌ಶಿಪ್‌ - ನಿರ್ಮಿಸಲು | ವಿವರಗಳು ಈ ಕೆಳಕಂಡಂತೆ ಇರುತ್ತದೆ: 
ಯೋಜನೆಯನ್ನು | 
ರೂಪಿಸಲಾಗಿದೆಯೇ; ಯೋಜನೆಯ 
ರೂಪುರೇಷೆಗಳೇನು: (ವಿವರ || ಚಾಮರಾಜನಗರ 100 ಎಕರೆ 
ಒದಗಿಸುವುದು) ತಾಲ್ಲೂಕು, ಕಸಬಾ ಜಮೀನಿನಲ್ಲಿ 

ಹೋಬಳಿ, ಅನುಪಾತದ 
ಮಾದಾಪುರ ಮತ್ತು | ಪಾಲುದಾರಿಕೆಯಡಿ 
ಕಿರಗಸೂರು ಗ್ರಾಮ | ವಸತಿ ಯೋಜನೆ 
ಕಾರ್ಯ 
ಪ್ರಗತಿಯಲ್ಲಿರುತ್ತದೆ. 
[ಚಾಮರಾಜನಗರ |96ಎಕರೆ29ಗುಂಟೆ 
ತಾಲ್ಲೂಕು, ಕಸಬಾ | ಜಮೀನಿನಲ್ಲಿ ವಸತಿ 
ಹೋಬಳಿ, ಬಡಾವಣೆ 
ಚಾಮರಾಜನಗರ ನಿರ್ನಿಸುವ 
ಮತ್ತು ಕಾಡಹಳ್ಳಿ ಪ್ರಸ್ತಾವನೆ 
ಗ್ರಾಮ ಪರಿಶೀಲನೆಯಲ್ಲಿದೆ. 

ಆ | ಚಾಮರಾಜನಗರ, ಮೈಸೂರು | ಚಾಮರಾಜನಗರ, ಮೈಸೂರು ಜಿಲ್ಲೆಗಳಲ್ಲಿ 
ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳ | ತಾಲ್ಲೂಕು ಕೇಂದ್ರಗಳ ಅವ್ಯವಸ್ಥಿತ 
ಅವ್ಯವಸ್ಥಿತ ಬೆಳವಣಿಗೆಯನ್ನು | ಬೆಳವಣಿಗೆಯನ್ನು ತಡೆಯಲು ಕರ್ನಾಟಕ ಗೃಹ 
ತಡೆಯಲು, ನಿವೇಶನಗಳ ಬೇಡಿಕೆ | ಮಂಡಳಿ ಮತ್ತು ರಾಜೀವ್‌ ಗಾಂಧಿ ವಸತಿ ನಿಗಮ 
ಬಗ್ಗೆ ಸರ್ವೆ ನಡೆಸಿ ವಸತಿ[(ನಿಯಮಿತು ದಿಂದ ನಿವೇಶನಗಳ ಬೇಡಿಕೆ ಬಗ್ಗೆ 
ಯೋಜನೆಗಳನ್ನು ರೂಪಿಸಲು ಕ್ರಮ | ಸರ್ವೆ ನಡೆಸಿ ವಸತಿ ಯೋಜನೆಗಳನ್ನು 
ಜರುಗಿಸಲಾಗುವುದೇೇ ಟ್‌ ರೂಪಿಸಲು ಕ್ರಮ ಜರುಗಿಸಲಾಗುತ್ತಿದೆ." 


ಇಮ್ಮಾವು ಬಳಿ . 


ಉದ್ಮೇಶಿಸಲಾಗಿದ್ದ 
ವಸತಿ : ಯೋಜನೆ : 
ಹಂತದಲ್ಲಿ: ದೆ? 


ಚ | ಮೈಸೂರು ನಗರ ಸಮೀಪದ 


ಇಲಾಖೆ/ಹೌಸಿಂಗ್‌ ಬೋರ್ಡ್‌ 
ವತಿಯಿಂದ ಕೈಗೊಳ್ಳಲು 
ಟೌನ್‌ಶಿಪ್‌/ 


'| ಕೈಗೊಳ್ಳಲು ಕಮ ವಹಿಸಲಾಗುವುದು. 


ಮೈಸೂರು ನಗರ ಸಮೀಪದ ಇಮ್ಮಾವು ಗ್ರಾಮದ 
ಸರ್ವೆ ನಂ.377 ಹಾಗೂ ಇತರೆಯಲ್ಲಿನ ಒಟ್ಟು 

110-08 ಎಕರೆ ಜಮೀನು ವಾರ್ತಾ ಮತ್ತು 

ಸಾರ್ವಜನಿಕ. ಸಂಪರ್ಕ ಇಲಾಖೆಯ 
ಸುಪರ್ದಿಯಲ್ಲಿದ್ದು, ವಸತಿ ಯೋಜನೆಗಾಗಿ 
ಕರ್ನಾಟಕ ಗೃಹ ಮಂಡಳಿಗೆ ಸದರಿ ಜಮೀನನ್ನು 
ಹಸ್ತಾಂತರಿಸಿದ ನಂತರ ವಸತಿ ಯೋಜನೆಯನ್ನು 


(ಸ೦ಖ್ಯೆ: ವಇ 171 ಕಗೃಮಂ 2020) 


SC 


(ವಿ. ಸೋಮಣ) 
ವಸತಿ ಸಚಿವರು. 


